ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


| 637 


ಸದಸ್ಯರ ಹೆಸರು 


ಶ್ರೀ ಎ೦. ನಾರಾಯಣಸ್ವಾಮಿ 
(ಸೃಲೀಯ ಸಂಸ್ಥೆಗಳ ಕೇತು 


ಉತ್ತರಿಸುವ ದಿನಾಂಕ 


05/03/2021 


ಉತ್ತರಿಸುವ ಸಚಿವರು 


ಕೃಷಿ ಸಚಿವರು 


ಪ್ರಶ್ನೆ 


ಉತ್ತರ 


ಸರಿಯಾದ ಸಮಯಕ್ಕೆ ರಸ ಗೊಬ್ಬರ 
ನೀಡದೆ ತುಮಕೂರಿನಲ್ಲಿ ರೈತರು 
ಪ್ರತಿಭಟನೆ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಉತ್ತಮ ಮಳೆಯಿಂದಾಗಿ ಹೆಚ್ಚಿನ ವಿಸೀರ್ಣದಲ್ಲಿ ಬೆಳೆ 
ಆವರಿಸಿದ್ದುದರಿಂದ ಹೆಚ್ಚಿನ ರಸಗೊಬ್ಬರ ಬೇಡಿಕೆ ಉಂಟಾಗಿ 
ರಸಗೊಬ್ಬರ ವಿತರಣೆಯಲ್ಲಿ ಸ್ವಲ್ಪ ವಿಳ೦ಂಬವಾಗಿರುತ್ತದೆ. 


2020-21ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ 
ಉತ್ತಮ ಮಳೆಯಾಗಿದ್ದ ಕಳೆದ ವರ್ಷಕ್ಕಿಂತ ಶೇ. 17ರಷ್ಟು 
ಹೆಚ್ಚು ಬಿತ್ತನೆಯಾಗಿದ್ದು, ಬೆಳೆಗಳಿಗೆ ಮೇಲು ಗೊಬ್ಬರ 
ನೀಡುವ ಸಮಯದಲ್ಲಿ ಒಟ್ಟಾರೆ ಯೂರಿಯಾ 
ರಸಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಇದ್ದುದರಿಂದ ರೈತರು 
ಪ್ರತಿಭಟನೆ ಮಾಡಿರುತ್ತಾರೆ. ' ರಸಗೊಬ್ಬರ ನಿಯಂತ್ರಣ 
ಕಾಯ್ಕೆ-1985 ರಡಿ ಪರವಾನಗಿ ಪಡೆದ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಸಂಘಗಳು ಹಾಗೂ ಖಾಸಗಿ ಅಧಿಕೃತ 
ಮಾರಾಟಗಾರರಿಂದ ರಸಗೊಬ್ಬರಗಳನ್ನು ಹಂತ 
ಹಂತವಾಗಿ ದಾಸ್ತಾನೀಕರಿಸಿ ರೈತರಿಗೆ ಸಮರ್ಪಕ ವಿತರಣೆಗೆ 
ಕಮ ವಹಿಸಲಾಗಿದೆ. 


ಮುಂಗಾರು ಹಂಗಾಮಿಗೆ ಜಿಲ್ಲೆಗೆ ಒಟ್ಟು 57784 ಮೆ.ಟಿನ್‌ 
ಗಳಷ್ಟು ವಿವಿಧ ರಸಗೊಬ್ಬರದ ಬೇಡಿಕೆಗನುಗುಣವಾಗಿ 
ಒಟ್ಟು 8848103 ಮೆ.ಟನ್‌ ಗಳಷ್ಟು ದಾಸ್ತಾನೀಕರಿಸಿದ್ದು, 
7407789 ಮೆ.ಟನ್‌ ಗಳಷ್ಟು ರಸಗೊಬ್ಬರಗಳ ವಿತರಣೆ 
ಆಗಿರುತ್ತದೆ. ಯಾವುದೇ ರಸಗೊಬ್ಬರಗಳ ಕೊರತೆ 
ಉಲಟಾಗಿರುವುದಿಲ್ಲ. 


ಮಯಕ, ಸರಿಯಾಗಿ ರಸಗೊಬ್ಬರ 
ಪೂರೈಕೆ ಮಾಡದ ಅಧಿಕಾರಿಗಳ 
ವಿರುದ್ದ ಸರ್ಕಾರ ಕೈಗೊಂಡಿರುವ 


ಕ್ರಮಗಳೇನು; 


ali 


ರಸಗೊಬ್ಬರ ನಿಯಂತ್ರಣ ಕಾಯೆ, 1985ರಡಿ ಪರವಾನಗಿ 
ಪಡೆದ ಖಾಸಗಿ ಅಧಿಕೃತ ಮಾರಾಟಗಾರರಿಂದ ರೈತರಿಗೆ 
ಸಮಪರ್ಕವಾಗಿ ರಸಗೊಬ್ಬರ ವಿತರಣೆಯನ್ನು 
ಅಧಿಕಾರಿಗಳಿಂದ ಉಸ್ತುವಾರಿ ಮಾಡಲಾಗುತ್ತದೆ. 


ಪ್ರಸ್ತುತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ 
ಜಿಲ್ಲೆಗಳಲ್ಲಿ ರಸಗೊಬ್ಬರ ಅವಶ್ಯಕತೆಗಿಂತ ಹೆಚ್ಚಿನ ಬೇಡಿಕೆ 
ಆಗಿರುವುದರಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳು ಹಾಗೂ ಖಾಸಗಿ ಅಧಿಕೃತ ಮಾರಾಟಗಾರರಿಂದ 
ರಸಗೊಬ್ಬರಗಳನ್ನು ಹಂತ ಹಂತವಾಗಿ ದಾಸ್ತಾನೀಕರಿಸಿ 
ರೈತರಿಗೆ ಸಮರ್ಪಕ ವಿತರಣೆಗೆ ಕ್ರಮ ವಹಿಸಲಾಗಿದೆ. 


| ಆದುದರಿಂದ ಅಧಿಕಾರಿಗಳ ವಿರುದ್ದ ಯಾವುದೇ ಕ್ರಮ 


ಮಹಿಸಿರುವುದಿಲ್ಲ. 


ಪ್ರಿ 


ರಸಗೊಬ್ಬರಗಳನ್ನು ಯಾವ 
ಸಮಯಕೈೆ' ಎಷ್ಟು ಪ್ರಮಾಣದಲ್ಲಿ 
ಕೊಡಬೇಕು ಎಂಬ 
ಮಾನದಂಡಗಳು ಏನಾದರೂ 
ಇವೆಯೇ, ಹಾಗಿದ್ದಲ್ಲಿ 
ವಿವರಗಳೊಂದಿಗೆ ಮಾಹಿತಿ 
ನೀಡುವುದು? 


ಸರ್ಕಾರದಿಂದ ಪ್ರತಿ ಹಂಗಾಮಿನ ಪೂರ್ವದಲ್ಲಿಯೇ 
ಬಿತ್ತನೆ ಕೇತು, ಬಿತ್ತನೆ ಸಮಯ, ಮಳೆ ಪ್ರಮಾಣವನ್ನು 
ಆಧರಿಸಿ, ಜಿಲ್ಲೆಗಳ ಬೇಡಿಕೆಯಂತೆ ಕೇಂದ್ರ ಸರ್ಕಾರಕ್ಕೆ 
ರಸಗೊಬ್ಬರಗಳ ಬೇಡಿಕೆಯನ್ನು ಸಲ್ಲಿಸಲಾಗುತ್ತದೆ. ಕೇಂದ್ರ 
ಸರ್ಕಾರವು ರಾಜ್ಯ ಸರ್ಕಾರದ ಬೇಡಿಕೆಯಂತೆ ಹಂಗಾಮಿಗೆ 
ಅಗತ್ಯವಾದ ವಿವಿಧ ರಸಗೊಬ್ಬರಗಳನ್ನು ಮಾಹೆವಾರು 
ಹಂಚಿಕೆ ಮಾಡುತ್ತದೆ. ಪ್ರತಿ ಮಾಹೆವಾರು ಹಂಚಿಕೆ 
ಮಾಡಲಾಗಿರುವ ರಸಗೊಬ್ಬರಗಳನ್ನು ಜಿಲ್ಲಾವಾರು 
ನಿಗಧಿಪಡಿಸಿ ರಾಜ್ಯ ಸರ್ಕಾರದಿಂದ ಮರುಹಂಚಿಕೆ 
ಮಾಡಲಾಗುತ್ತದೆ. ಜಿಲ್ಲಾವಾರು ನಿಗಧಿಪಡಿಸಿರುವ 
ರಸಗೊಬ್ಬರಗಳನ್ನು ತಯಾರಿಕಾ ಸಂಸ್ಥೆಯವರಿಂದ 
ನೇರವಾಗಿ ಮಹಾಮಂಡಳ, ಸಹಕಾರ ಸಂಘಗಳು ಹಾಗೂ 
ಖಾಸಗಿ ರಸಗೊಬ್ಬರ ಮಾರಾಟಗಾರರ ಮುಖಾಂತರ 
ಸಮರ್ಪಕ ರೀತಿಯಲ್ಲಿ ರೈತರಿಗೆ ವಿತರಿಸಲಾಗುತ್ತಿದೆ. 

ರಾಜ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳ ಸಂಶೋಧನೆ 
ಮೇರೆಗೆ ಬೆಳೆವಾರು ಮಾಡಿರುವ ಶಿಫಾರಸ್ಸಿನಂತೆ 
ರಸಗೊಬ್ಬರಗಳನ್ನು ಬಳಕೆ ಮಾಡಲಾಗುತ್ತಿದೆ 


ಸಂಖ್ಯೆ: AGRI-ACT/27/ 2021 


KCN) 


ಕೃಷಸಚಿವರು 


